ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


: 969 [1036] 


ಸದಸ್ಯರ ಹೆಸರು 


: ಶ್ರೀ ಸುನೀಲ್‌ ಸುಬ್ರಮಣಿ ಎಂ.ಪಿ 


[ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾದವರು] 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 
ರಾಜ್ಯದಲ್ಲಿ ಕಂದಾಯ ಇಲಾಖೆಯ 79ಎ ಮತ್ತು 79ಬಿ 


ಕಾನೂನುಗಳನ್ನು ಕೈ, ಇದ್ದಲ್ಲಿ 
ಯಾವಾಗ ಕೈಬಿಡಲಾಗಿದೆ; [ವಿವರ ನೀಡುವುದು] 


ಬಿಡಲಾಗಿದೆಯೇ; 


ಕೈ  ಬಿಡಲಾಗಿದ್ದಲ್ಲಿ  ಆದೇಶಕ್ಕಿಂತ ಪೂರ್ವದಲ್ಲಿ 
ದಾಖಲಾಗಿದ್ದ ಪ್ರಕರಣಗಳನ್ನು ಮುಂದುವರೆಸಲಾಗುವುದೆ; 
ಅಥವಾ ಕೈಬಿಡಲಾಗುವುದೆ; [ಪೂರ್ಣ ವಿವರ ನೀಡುವುದು] 


ಈ ವಿಷಯಕ್ಕೆ ಸಂಬಂಧಿಸಿದಂತೆ ರಾಮನಗರ ತಾಲ್ಲೂಕು 
ಕಟೇರಿಯಲ್ಲಿ ಇರುವ ಪ್ರಕರಣಗಳೆಷ್ಟು; ಅವುಗಳನ್ನು 
ಯಾವ ಕಾಲಮಿತಿಯೊಳಗೆ 
ಉದ್ದೇಶಿಸಲಾಗಿದೆ; [ವಿವರ ನೀಡುವುದು] 

ರಾಮನಗರ ಉಪ ವಿಭಾಗಾಧಿಕಾರಿಗಳ ಕಛೇರಿ, ತಾಲ್ಲೂಕು 
ಕಟೀರಿ ಮತ್ತು ಭೂಮಿ ಮಾನೀಟರಿಂಗ್‌ ಸೆಲ್‌ಗಳಲ್ಲಿ 
ಅನುಸರಿಸುತ್ತಿರುವುದನ್ನು 
ಲಂಚಕ್ಕಾಗಿ ಬೇಡಿಕೆಯೆಂದು ಪರಿಗಣಿಸಬೇಕೆ ಅಥವಾ 
ಉದ್ದೇಶಪೂರ್ವಕವೆಂದು ತಿಳಿಯಬೇಕೆ; ಈ ಬಗ್ಗೆ ವಿವರ 
ನೀಡುವುದು 

ಈ 


ಮುಕ್ತಾಯಗೊಳಿಸಲು 


ವಿನಾಕಾರಣ ವಿಳಂಬನೀತಿ 


ಬಗ್ಗೆ ವಿಳಂಬ/ಉದ್ದೇಶ ಪೂರ್ವಕವಾಗಿ ವಿಲೇ 
ಇಡುವವರ ಮೇಲೆ ಸರ್ಕಾರದಿಂದ ಯಾವ ಕ್ರಮಗಳನ್ನು 


ಕೈಗೊಳ್ಳಲಾಗುವುದು? [ವಿವರ ನೀಡುವುದು] 


ಸಂಖ್ಯೆ: ಆರ್‌ಡಿ 36 ಎಲ್‌ಆರ್‌ಎಸ್‌ 2021 


: 22.12.2021 


- ಕಂದಾಯ ಸಚಿವರು 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಂವ್ಯಶಾಇ 54 ಶಾಸನ 2020 
ದಿನಾಂಕ: 30.12.2020 ರಲ್ಲಿ ಕರ್ನಾಟಕ ಭೂ ಸುಧಾರಣಾ 
ಕಾಯ್ದೆ, 1961ರ ಕಲಂ 79ಎ ಮತ್ತು 79ಬಿ ಅನ್ನು ದಿನಾಂಕ: 
01.03.1974 

ತೆಗೆದುಹಾಕಲಾಗಿದೆ. 
ಈ ತಿದ್ದುಪಡಿಯಿಂದ ಈಗಾಗಲೇ ಇತ್ಯರ್ಥವಾದ ಪ್ರಕರಣಗಳಿಗೆ 
ಯಾವುದೇ ಭಾದಕವಾಗದೆ ಹಾಗೆ ಉಳಿಯಲಿವೆ. ಮುಂದುವರೆದು, 


ರಿಂದ ಪೂರ್ವಾನ್ನ್ವಯವಾಗುವಂತೆ 


ಯಾವುದೇ ನ್ಯಾಯಾಲಯ, ನ್ಯಾಯಾಧೀಕರಣ ಅಥವಾ 
ಸಕ್ಷಮಗೊಂಡ ಇತರ ಪ್ರಾಧಿಕಾರದ ಮುಂದೆ ಬಾಕಿಯಿರುವ ಎಲ್ಲಾ 
ಪ್ರಕರಣಗಳು ಈ ಮೂಲಕ ಕೊನೆಗೊಳ್ಳಲಿವೆ. 

ರಾಮನಗರ ತಾಲ್ಲೂಕು ಕಛೇರಿಯಲ್ಲಿ 79ಎ ಮತ್ತು 79ಬಿ 


ಪ್ರಕರಣಗಳು ಬಾಕಿ ಇರುವುದಿಲ್ಲ. 


ರಾಮನಗರ ಉಪ ವಿಭಾಗಾಧಿಕಾರಿ ಕಛೇರಿ, ತಾಲ್ಲೂಕು ಕಛೇರಿ 
ಮತ್ತು ಭೂಮಿ ಮಾನೀಟರಿಂಗ್‌ ಸೆಲ್‌ಗಳಲ್ಲಿ ಯಾವುದೇ ವಿಳಂಬ 
ನೀತಿ ಅನುಸರಿಸುತ್ತಿರುವುದಿಲ್ಲ ಹಾಗೂ ಯಾವುದೇ ಪ್ರಕರಣಗಳು 


ಬಾಕಿ ಇರುವುದಿಲ್ಲ. 


ಉದ್ಭವಿಸುವುದಿಲ್ಲ. 


[ಆರ್‌.ಅಶೋಕ] 
ಕಂದಾಯ ಸಚಿವರು. 


